ಕರ್ನಾಟಕ ವಿಧಾನ ಪರಿಷತ್ತು 


ನೀಡುವುದು; 


i 


iii. 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1610 
ಸದಸ್ಯರ ಹೆಸರು ಡಾ॥ ವೈ.ಎ.ನಾರಾಯಣಸ್ವಾಮಿ 
ಉತ್ತರಿಸಬೇಕಾದ ದಿನಾಂಕ 18-03-2021 
ಕ್ರ 4 
3 ಪ್ರಶ್ನೆಗಳು ಉತ್ತರಗಳು 
ಅ'[ಕಾವೇರಿ`ನದಗೆ ಅಡ್ಡಲಾಗಿ ಷಾಣಿಹೌದು. 
ದಾಟುವಿನ ಬಳಿ “Balancing 
reservoir” ಅನ್ನು ಕಟ್ಟಲು ಸರ್ಕಾರ 
'ಉದ್ದೇಶಿಸಿದೆಯೇ; 
8 ಇದ್ದೇಶಸದ್ಧರ. ಇದರ ಎವರಗಳನ್ನು ಸದರ ಹೋಜನೆಯ'ಪ್ರಮುಖ ಅಂಶಗಳು ಕಳತಂಡಂತಿರುತ್ತಡೆ: 


ಕಾವೇರಿ ನದಿಗೆ ಕೃಷ್ಣರಾಜಸಾಗರ ಅಣೆಕಟ್ಟೆ ಕೆಳಭಾಗದಲ್ಲಿ ಮೇಕೆದಾಟು 
ಸಮೀಪ ಸಮತೋಲನ / ಶೇಖರಣಾ ಜಲಾಶಯವನ್ನು (Balancing / 
Storage reservoir) ನಿರ್ಮಿಸುವ ಸಲುವಾಗಿ ರೂ೨,000.00 ಕೋಟಿಗಳ 
ವಿವರವಾದ ಯೋಜನಾ ವರದಿಯನ್ನು ತಯಾರಿಸಲಾಗಿದೆ. 

ಕಾವೇರಿ ನ್ಯಾಯಾಧೀಕರಣದ ಅಂತಿಮ ತೀರ್ಪು ಹಾಗೂ ಮಾನ್ಯ ಸರ್ವೊಚ್ಛ 
ನ್ಯಾಯಾಲಯದ ದಿನಾಂಕೆ:16-02-2018 ರ ಅದೇಶದನ್ನಯ ತಮಿಳುನಾಡು 
ರಾಜ್ಯ ಸಾಮಾನ್ಯ ಮಳೆ ವರ್ಷದಲ್ಲಿ 17725 ಟಿ.ಎಂ.ಸಿ. ನೀರನ್ನು 
ಮಾಸಿಕವಾರು ನಿಗದಿಪಡಿಸಿದಂತೆ ಹರಿಸಲು ಅನುಕೂಲವಾಗುತ್ತದೆ. 

ಬೆಂಗಳೂರು ನಗರಕ್ಕೆ ಸರ್ವೋಚ್ಛ ನ್ಯಾಯಾಲಯದಿಂದ ಹಂಚಿಕೆಯಾಗಿರುವ 


- 475 ಟಿ.ಎಂ.ಸಿ ನೀರನ್ನು’ (Consumptive use) ಕುಡಿಯುವ. ನೀರಿಗಾಗಿ 


ಉಪಯೋಗಿಸಿಕೊಳ್ಳಬಹುದಾಗಿದೆ. 

ತಮಿಳುನಾಡಿಗೆ ಹರಿಸಬೇಕಾದ ನೀರಿನಲ್ಲಿ ಮತ್ತು tural bed profile 
ಅನ್ನು ಉಪ ಪಯೋಗಿಸಿಕೊಂಡು ಸುಮಾರು 400 ಮೆಗಾವ್ಯಾಟ್‌ ವಿದ್ಯುತ್‌ಅನ್ನು 
ಉತ್ಪಾದಿಸಬಹುದಾಗಿದೆ. 


ರಾಜ್ಯ ಸರ್ಕಾರದಿಂದ ಬೇಕಾಗಿರುವ 
ಎಲ್ಲಾ ಅನುಮತಿಗಳನ್ನು 
ಪಡೆಯಲಾಗಿದೆಯೇ; 


ಫಷ ಹಾಜನಗ ಸಂದ್ರ ಮತ್ತು]ಮಣೆದಾಟು "ಹಾದ ಇವಗಾರಡನ್ನು ಪರಂಭಿಸಲು `ಅವತ್ಯನರುವ ತನರುವಳಿ 
ವಿವರ ಕೆಳಕಂಡಂತಿದೆ : 
[3 


ಮೇಕೆದಾಟು ಯೋಜನೆಯ ಡಿ.ಪಿ.ಆರ್‌ ಅನ್ನು ದಿನಾಂಕ:18-01-2019 
ರಂದು ಕೇಂದ್ರ ಜಲ ಆಯೋಗ, ನವದೆಹಲಿಗೆ ಸಲ್ಲಿಸಲಾಗಿದ್ದು, ಪ್ರಸ್ತುತ 
ಕೇಂದ್ರ ಜಲ ಆಯೋಗದ ವಿವಿಧ ನಿರ್ದೇಶನಾಲಯಗಳ' ಪರಿಶೀಲನೆಯಲ್ಲಿದೆ. 


2. ಕೇಂದ್ರ ಜಲ ಆಯೋಗ, ನವದೆಹಲಿ ರವರು ಸದರಿ ಯೋಜನೆಯ. ಕುರಿತು 


Cauvery Water Management Authority (CWMA) ರವರ 
ಅಭಿಪ್ರಾಯ ಕೋರಿದೆ. 


ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ತೀರುವಳಿ: 
3. ಯೋಜನೆಗೆ ಅವಶ್ಯವಿರುವ Environmental Impact ese! 


(EIA) & ritonierlal Management Plan (EMP) ' ವರದಿಗಳನ್ನು 
ತಯಾರಿಸಲು Terms of Reference (ToR) ಅರ್ಜಿಯನ್ನು ಪರಿಸರ 
ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದ (MoEF & 


CC) ಅಂತರ್ಜಾಲದಲ್ಲಿ ದಿನಾಂಕ:20-06-2019 ರಂದು ಅಪ್‌ಲೋಡ್‌ 
ಮಾಡಲಾಗಿತ್ತು. ತದನಂತರ ದಿನಾಂಕ:19-07-2019 ರಂದು ನಡೆದ 


Expert Appraisal Committee (EAC), MoEF & CC ಸಭೆಯಲ್ಲಿ 


2 


ae 


ಪ್ರಶ್ನೆಗಳು 


ಉತ್ತರಗಳು 


ಅತ್ಯಂತ ಸೊಕ್ತವಾಗಿರುವ ಈ 
ಯೋಜನೆಯ . ಕಾಮಗಾರಿಗಳನ್ನು 
ಯಾವಾಗಿನಿಂದ 
ಪ್ರಾರಂಭಿಸಲಾಗುವುದು? 


ಸೊಚಿಸಿರುವೆ ಹೆಚ್ಚುವರಿ ಮಾಹಿತಿಗಳನ್ನು ದಿನಾಂಕ:04-10-2019 ರಂದು 


MoEF & CC ಅಂತರ್ಜಾಲದಲ್ಲಿ ' ಅಪ್‌ಲೋಡ್‌ ಮಾಡಲಾಗಿದ್ದು, | 
ಅನುಮೋದನೆ ನಿರೀಕ್ಷಿಸಲಾಗಿದೆ. - 


4. ಪ್ರಸ್ತಾಪಿತ ಯೋಜನೆಗೆ ಒಟ್ಟಾರೆಯಾಗಿ 5252 ಹೆ. ಪ್ರದೇಶ ಅವಶ್ಯವಿದ್ದು, 
ಇದರ ಪೈಕಿ ಅರಣ್ಯ ಪ್ರದೇಶವು 5051 ಹೆ, (ವನ್ಯಜೀವಿ ಪ್ರದೇಶ-31819 'ಹೆ., 
ಮೀಸಲು ಅರಣ್ಯ ಪ್ರದೇಶ-1869.5 ಹೆ) ಹಾಗೂ ರೆವೆನ್ಯು ಪ್ರದೇಶ-201 ಹೆ. 
ಹೊಂದಿರುತ್ತದೆ. ಅದರಂತೆ ಪರಿಸರ ಅರಣ್ಯ ಮತ್ತು ಹವಾಮಾನ 
ಬದಲಾವಣೆಯ ಮಂತ್ರಾಲಯದ ತೀರುವಳಿ ಅವಶ್ಯವಿರುತ್ತದೆ. 


ನ್ಯಾಯಾಲಯದ ಪ್ರಕರಣ : oo 
ತಮಿಳುನಾಡು ಸರ್ಕಾರವು ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ 
_ದಿನಾಂಕ:30-11-2018. .ರಂದು._-.M.A: _No.3127 of 2018 ಅನ್ನು ದಾಖಲಿಸಿ, 
(ಅ) ಕೇಂದ್ರ ಜಲ ಆಯೋಗವು ದಿನಾಂಕ:22-11-2018 ರಂದು ಸದರಿ 
ಯೋಜನೆಯ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಲು ರಾಜ್ಯಕ್ಕೆ 
ನೀಡಿರುವ ಅನುಮತಿಯನ್ನು ತಡೆಹಿಡಿಯಲು, (ಆ) "ಸದರಿ ಅನುಮತಿಯನ್ನು ಕೇಂದ್ರ 
ಆಯೋಗವು 'ಹಿಂಪಡೆಯಲು, (ಇ) ರಾಜ್ಯವು ಡಿ.ಪಿ.ಆರ್‌. ತಯಾರಿಸುವ 
ಪ್ರಕಿಯೆಯನ್ನು ತಡೆಹಿಡಿಯಲು; (ಈ) ಸದರಿ ಪ್ರಕರಣವು ಇತ್ಯರ್ಥಗೊಳ್ಳುವವರೆಗೂ 
ಸದರಿ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನಿರ್ದೇಶಿಸಲು' ಪ್ರಾರ್ಥಿಸಿದ್ದು, 
ಪ್ರಕರಣವು ಮಾನ್ಯ ಸರ್ವೋಚ್ಛ ನ್ಯಾಯಾಲಯದಲ್ಲಿ ಬಾಕಿ ಇರುತ್ತದೆ. 
ಸದರನ್‌ ಯೋಜ ವಿಷರವಾದಡ ವರದಿಗೆ ಕಂದ್ರ'ಜಲ ಆಯೋಗ'ಹಾಗೂ`ಪರಿಸರ' 
ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ, ಮಂತ್ರಾಲಯದ ತೀರುವಳಿಗಳನ್ನು 
ಪಡೆದ ನಂತರ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು. 


ಸಂಖ್ರೌಜಸಂತ 83 ಎನ್‌ಎಲ್‌ಎ 7021 


ಕ್ರ 
(ಬಿ.ಎಸ್‌.ಯಡಿಯಔರಣ್ಪೆ) 
ಮುಖ್ಯಮಂತ್ರಿ 


